' ಕರ್ನಾಟಕ ವಿಧಾನ ಪರಿಷತ್‌ 


ಸದಸ್ಕರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಶ್ರೀ ಡಾ ವೈ.ಎ. ನಾರಾಯಣಸ್ವಾಮಿ 
(ಶಿಕ್ಷಕರ ಕ್ಷೇತ್ರ 

1177 

22.09.2021. 

ಮಾನ್ಯ ಪಶುಸಂಗೋಪನೆ ಸಚಿವರು. 


* ಪ್ರಶ್ನೆಗಳು ಉತ್ತರಗಳು 
ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ | ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಲ್ಲಿರುತ್ತದೆ. 
ಜಾರಿಯಲ್ಲಿದೆಯೆ; (ಇದ್ದಲ್ಲಿ ವಿವರ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು i 
ನೀಡುವುದು) ಸಂರಕ್ಷಣಾ ಅಧಿನಿಯಮ, “2020ರ ಆದೇಶದ 
ಪ್ರಶಿಯನ್ನು_ ಅನುಬಂಧ - 1 ರಲ್ಲಿ ನೀಡಲಾಗಿದೆ. 
ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ರಾಜ್ಯದಲ್ಲಿ | ಗೋಹತ್ಯೆ ನಿಷೇಧ ಕಾಯ್ದೆ ರಾಜ್ಯದಲ್ಲಿ 
ಇನ್ನೂ ಸಂಪೂರ್ಣವಾಗಿ | ದಿನಾ೦ಕ:15-02-2021 ರಿಂದಲೇ 
ಅನುಷ್ಠಾನಗೊಳಿಸದಿರಲು ಕಾರಣವೇನು; | ಜಾರಿಯಲ್ಲಿರುತ್ತದೆ. 
(ವಿವರಗಳನ್ನು ನೀಡುವುದು) 
ಈ ಕಾಯ್ದೆಯನ್ನು ದುರುಪಯೋಗ 
ಪಡಿಸಿಕೊಂಡು ಪೊಲೀಸ್‌ ಇಲಾಖೆ ಮತ್ತು 
= | ಬಂದಿರುವುದಿಲ್ಲ. 


ಪಶುವೈದ್ಯ ಇಲಾಖೆಯವರು ವ್ಯಾಪಕವಾದ 
ಭ್ರಷ್ಟಾಚಾರ ನಡೆಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೆ; 


ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು 
ಭು "ಏರುದ್ದ ನಮಕ 
ದಾಖಲಿಸಲಾ ದ ಪ್ರಕರಣಗಳ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ವಿವರ ನೀಡುವುದು) 


ಅನುಬಂಧ -2 ರಲ್ಲಿ ನೀಡಲಾಗಿದೆ. 


ಗೋಹತ್ಯೆ ನಿಷೇಧ ಕಾಯ್ದೆಯನ್ನು | ಗೋಹತ್ಯೆ . ನಿಷೇಧ ಕಾಯ್ದೆ ರಾಜ್ಯದಲ್ಲಿ 
ಸಮರ್ಪಕವಾಗಿ ಜಾರಿಗೊಳಿಸದೇ | ಸಮರ್ಪಕವಾಗಿ ಜಾರಿಗೊಂಡಿರುತ್ತದೆ. 
ಅನುಷ್ಠಾನಗೊಳಿಸದೆ ಇರುವ ಕೈಗೊಂಡ 
ಕ್ರಮಗಳೇನು? (ವಿವರಗಳನ್ನು ನೀಡುವುದು.) 


ಪಸಂಮೀ ಇ-249 ಸಲೆವಿ 2021 


| 


ಪ್ರಭು ಬಿ! ಚನ್ಹಾಹ್‌ 
ಪಶುಸಂಗೋಪಸ್ರ್ರ ಸಚಿವರು, 


} ಅಬೆ ಧರಸ \ 
; ವನ್ನು ವಿಸ ಎಸ ನಿದ ಸ್ಯಾರಪ ಧೋ ವ ಔಸಿ 
Ce ತೊ) ಜರ ಸ್ಟ್‌ ಇುಸಸಿಲ್ಲಹ ಔ. Rot nd Rs 


pe 


| ೯ಟಿಕ 


ಅಧಿಕೃತವಾಗಿ ಪ್ರಕಟಿಸಲಾದುದು 
pe pe) 
ವಿಶೇಷ.ರಾಜ್ಯ-ಪತ್ರಿಕೆ 
ees 
ಭಾಗ-೪ಎ ಬೆಂಗಳೂರು. ಸೋಮವಾರ. ೧೫. ಫೆಬ್ರವರಿ, ೨೦೨೧ (ಮಾಘ, ೨೬, ಶಕವರ್ಷ, ೧೯೪೨) ನಂ. ೧೮೮ 
ucknnilss | BENGALURU, MONDAY, 15, FEBRUARY, 2021 (Maghn, 26, SHAKAVARSHA. 1942} JMGLASB 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 86 ಶಾಸನ 2020, ದಿನಾ೦ಕ; 15.02.2021 


ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ, 2020 ಇದಕ್ಕೆ 
2021ರ ಫೆಬ್ರವರಿ ತಿಂಗಳ 12 ಸೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ 
ತಿಳುವಳಿಕೆಗಾಗಿ ಇದನ್ನು 2021 ರ ಕರ್ನಾಟಿಕ ಅಧಿನಿಯಮ ಸಂಖ್ಯೆ: 01 ಎಂಬುದಾಗಿ ಕರ್ನಾಟಿಕ 
ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


2021 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 01 
2021 ರ'ಫೆಬವರಿ' ತಿಂಗಳ-15-ನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಪೂಡಲು-ಪ್ರಕಟಿವಾಗಿಡೆ) 
ಕರ್ನಾಟಿಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಥಿನೆಕುಮ, 2020 
(2021 ರ ಫೆಬ್ರವರಿ ತಿಂಗಳ 12 ಸೇ ದಿನಾಂಕದಂದು ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆಯಲಾಗಿದೆ) 
ಕರ್ನಾಟಕ ರಾಜ್ಯದಲ್ಲಿ ಜಾನುವಾರು ಹತ್ಯ ಪ್ರತಿಬಂಧಿಸವುದಕ್ಕಾಗಿ ಮತ್ತು ಸಂರಕ್ಷಣೆಗಾಗಿ ಸಯಗ್ಯ 
ಶಾಸನವನ್ನು ಉಪಬಂಧಿಸುವುದಕ್ಕಾಗಿ ಒಂದು ಅಧಿನಿಯಮ. ' 
ಇಲ್ಲಿ ಇನ್ನುಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ಜಾನುವಾರು ಹತ್ಯೆ 
೧ಧಿಸಪುದಕ್ಕಾಗಿ ಮತ್ತು ಸಂರಕ್ಷಣೆಗಾಗಿ ಸಮಗ್ರ ಶಾಸನವನ್ನು ಉಪೆಬಲ£ ಶಮ 
ಇಗಿರುಪುದರಿಂದ; 
ಇದು ಭಾರತ ಗಣರಾಜ್ಯದ ಎಪ್ಪತ್ತೊಂದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಲಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತಮಾಗಲಿ:- 


ಹೆಸರು ಮತ್ತು ಪ್ರಾರ೦ಭ.- (॥) ಈ ಅಧಿನಿಯಮವನ್ನು ಕರ್ನಾಟಿಕ ಜಾನುವಾರು ಹತ್ಯೆ 
ಸಂರಕ್ಷಣಾ ಅಧಿನಿಯಮ, 2020 ಏಂದು ಕರೆಯತಕ್ಕದ್ದು. 


(೧) 


7 ಪರಿಬಾಹೆಗಳು.- ಈ ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು,- 

0) "ಗೋಮಾಂಸ" ಎಂದರೆ ಯಾವುದೇ ರೂಪದಲ್ಲಿನ ಜಾನುವಾರು ಮಾಂಸ್ಯ 

(೫ "ಜಾನುವಾರು" ಎಂದರೆ ಎಲ್ಲಾ ವಯಸ್ಸಿನ ಆಕಳು, ಆಕಳ ಕರು ಮತ್ತು ಗೂಳಿ, ಎತ್ತು ಮತ್ತು 
ಹದಿಮೂರು ವರ್ಷದೊಳಗಿನ ಎಮ್ಮೆ ಅಥವಾ ಕೋಣ; 

3) “ಸಕ್ಷಮ ಪ್ರಾಧಿಕಾರಿ" ಎಂದರೆ 3ನೇ ಪ್ರಕರಣದ ಅಡಿಯಲ್ಲಿ ನೇಮಿಸಿದ ಸಕ್ಷಮ ಪ್ರಾಧಿಕಾರಿ; 

(4) "ಗೋ ಶಾಲೆ" ಎ೦ದರೆ ರಾಜ್ಯ ಅಥವಾ ಕೇಂದ್ರ ಅಧಿನಿಯಮದ ಅಡಿಯಲ್ಲಿ ಪಶುಸಂಗೋಪನೆ ಮತ್ತು 
ಮೀನುಗಾರಿಕೆ ಇಲಾಖೆಯೊಂದಿಗೆ ಹಾಗೆ ನೋಂದಾಯಿಸಿದ ಜಾನುವಾರು ರಕ್ಷಣೆ ಮತ್ತು ಸಂರಕ್ಷಣಗಾಗಿ ಸ್ಥಾಪಿಸಿದ 
ಆಸದರೆದಾಣ; 

(5) “ಅಧಿಸೂಚನೆ” ಎ೦ದರೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ಅಧಿಸೂಚನೆ; 

(8 “ಆವರಣಗಳು” ಎಂದರೆ ಮತ್ತು ಯಾವುದೇ ಆವರಣಗಳು, ನೌಕೆ ಅಥವಾ ವಾಹನವನ್ನು 
ಒಳಗೊಳ್ಳುವುದು; 

(೫ "ನಿಯಮಿಸಿದ" ಎಂದರೆ ಈ ಅಧಿವಿಯಮದ ಆಡಿಯಲ್ಲಿ ರಚಿಸಿದ ನಿಯಮಗಳ ಮೂಲಕ 
ವಿಯಮಿಸಲಾದದು; ಮತ್ತು 

(8 "ಜಾನುವಾರು ಹತ್ಯೆ” ಎಂದರೆ ಯಾವುದೇ ವಿಧಾನದಿಂದ ಕೊಲ್ಲುವುದು ಮತ್ತು ಸಾಮಾನ್ಯವಾಗಿ ಸಾವಿಗೆ 
ಕಾರಣವಾಗುವ ದೈಹಿಕ ಹಾವಿಯ ಊನಗೊಳಿಸುವಿಕೆ ಮತ್ತು ಗಾಯಗೊಳಿಸುವಿಕೆ 


3. ಸಕ್ರಮ ಪ್ರಾಧಿಕಾರಿಯ ನೇಮಕ.- ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಕಂದಾಯ 
ತಾಲ್ಲೂಕಿನ ತಹಶೀಲ್ನಾರ್‌ ಅಥವಾ ಪಶುಸಂಗೋಪನೆ ಮತ್ತು ಮೀೀಸುಗಾರಿಕೆ ಇಲಾಖೆಯ ಪಶು ವೈದ್ಯಾಧಿಕಾರಿ 
ದರ್ಜಿಗೆ ಕಡಿಮೆಯಿಲ್ಲದ ಅಧಿಕಾರಿಯನ್ನು, ಅಂಥ ಅಧಿಸೂಚನೆಯಲ್ಲಿ ನಿರ್ಧಿಷ್ಟಪಡಿಬಹುದಾದ ಅಂಥ ಸ್ಮಳೀಯ 
ಪ್ರದೇಶಕ್ಕಾಗಿ ಈ ಅಧಿನಿಯಮದ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರಿಯಾಗಿ ನೇಮಿಸಬಹುದು. 


4. ಜಾನುವಾರು ಹತ್ಯೆಯ ನಿಷೇಧ.- ಯಾವುದೇ ಕಾನೂನು, ಪದ್ದತಿ ಅಥವಾ ಬಳಕೆಗೆ ವಿರುದ್ದವಾಗಿ ಏನೇ 
ಒಳಗೊಂಡಿದ್ದರೂ, ಯಾವೊಬ್ಬ ವ್ಯಕ್ತಿಯೂ ಜಾನುವಾರು ಹತ್ಯೆ ನಡೆಸತಕ್ಕದ್ದಲ್ಲ ಅಥವಾ ಜಾನುವಾರು ಹತ್ಯೆ 
ನಡೆಸುವಂತೆ ಮಾಡತಕ್ಕದ್ದಲ್ಲ ಅಥವಾ ಜಾನುವಾರು ಹತ್ಯೆಗಾಗಿ ಕೊಡತಕ್ಕದ್ದಲ್ಲ ಅಥವಾ ಕೊಡುವಂತೆ 
ಮಾಡತಕ್ಕದ್ದಲ್ಲ ಅಥವಾ ಅನ್ಯಥಾ ಯಾವುದೇ ಜಾನುವಾರನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲುತಕ್ಕ ದ್ದಲ್ಲ ಅಥವಾ 
ಕೊಲ್ಲಲು ಕೊಡತಕ್ಕದ್ದಲ್ಲ ಅಥವಾ ಕೊಡುವಂತೆ ಮಾಡತಕ್ಕದ್ದಲ್ಲ. 


5, ಜಾನುವಾರು ಸಾಗಾಣಿಕೆಯ ಮೇಲೆ ನಿರ್ಬ೦ಧ.- ಯಾವೊಬ್ಬ ವ್ಯಕ್ತಿಯು ಯಾವುದೇ ಜಾನುವಾರನ್ನು 
ರಾಜ್ಯದೊಳಗಿನ ಯಾವುದೇ ಸ್ಥಳದಿಂದ ರಾಜ್ಯದೊಳಗಿನ: ಯಾವುಡೇ ಇತರ ಸ್ಮಳಕ್ಕೆ ಜಾನುವಾರು ಹತ್ಯೆಗಾಗಿ 
ಸಾಗಾಣಿಕೆ ಮಾಡತಕ್ಕದ್ದಲ್ಲ ಅಥವಾ ಸಾಗಾಣಿಕೆಗಾಗಿ ಕೊಡತಕ್ಕದ್ದು ಅಥವಾ ಯಾವುದೇ ರೀತಿಯಲ್ಲಿ 
ಸಾಗಿಸುಪಂತೆ ಮಾಡತಕ್ಕದ್ದಲ್ಲ: 

ಪರಂತು ಈ ಪ್ರಕರಣದ ಅಡಿಯಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರವು ನಿಯಮಿಸಿದ 
ವಿಧಾಸದಲ್ಲಿ ಸಂಬಿಕಸ್ಮ ಕೃಷಿ ಮತ್ತು ಪಶು ಸಂಗೋಪನೆಯ ಉದ್ದೇಶಕ್ಕಾಗಿ ಯಾವುದೇ ಜಾನುವಾರು 
ಸಾಗಾಣಿಕೆಯನ್ನು ಅಪರಾಧವೆಂದು ಅರ್ಥೈಸತಕ್ಕದ್ದಲ್ಲ. 


6. ರಾಜ್ಯದ ಹೊರಗೆ ಜಾನುವಾರು ಸಾಗಾಣಿಕೆಯ ಮೇಲೆ ನಿರ್ಬಂಧ.- (1) ಯಾವುದೇ 
ಜಾನುವಾರುಗಳನ್ನು ರಾಜ್ಯದೊಳಗಿನ ಯಾವುದೇ ಸ್ಥಳದಿಂದ ರಾಜ್ಯದ ಹೊರಗೆ ಜಾನುವಾರು ಹತ್ಯೆ ಉದ್ದೇಶಕ್ಕಾಗಿ 
ಸಾಗಾಣಿಕೆ ಮಾಡತಕ್ಕದ್ದಲ್ಲ ಅಥವಾ ಸಾಗಾಣಿಕೆಗಾಗಿ ಕೊಡತಕ್ಕದ್ದಲ್ಲ ಅಥವಾ ಯಾವುದೇ ರೀತಿಯಲ್ಲಿ 
ಸಾಗಿಸುಪಂತೆ ಮಾಡತಕ್ಕದ್ದಲ್ಲ: 

ಪರಂತು ಸಕ್ಷಮ ಪ್ರಾಧಿಕಾರಿಯು ನಂಬಿಕಸ್ಮ ಕೃಷಿ ಅಥವಾ ಪಶುಸಂಗೋಪನೆ ಉದ್ದೇಶಕ್ಕಾಗಿ ಜಾನುವಾರು 
ಸಾಗಾಣಿಕೆಗೆ ಪರವಾನಗಿಯನ್ನು (೧೯ ಹೊರಡಿಸಬಹುದು: 

ಮತ್ತು ಪರಂತು ಪಶುಗಳಿಗೆ ಕ್ರೌರ್ಯ ತಡೆ ಅಧೀವಿಯಮ, 1960ರ (1960ರ ಕೇ೦ದ್ರ ಅಧಿನಿಯಮ 59) 
ಅಡಿಯಲ್ಲಿ ಕೇಂದ್ರ ಸರ್ಕಾರವು ಜಾನುವಾರು ಸಾಗಾಣಿಕೆಯನ್ನು ನಿರ್ವಹಿಸುವ ನಿಯಮಗಳಲ್ಲಿ ವಿಯಮಿಸಿದ 
ವಿಧಾನದಲ್ಲಿ ಜಾನುವಾರುಗಳನ್ನು ಸಾಗಾಣಿಕೆ ಮಾಡತಕ್ಕದ್ದು. 

(2) (ನೇ ಪ್ರಕರಣದಲ್ಲಿ ಹೊರಡಿಸಿದ ಪರವಾನಗಿಯು ನಿಯವಮಿಸಬಹುದಾದ ಅಂಥ ನಮೂನೆಯಲ್ಲಿ 
ಮತ್ತು ಅಂಥ ಬಿಧಾನದಲ್ಲಿ ಹಾಗೂ ಅಂಥ ಶುಲ್ಕ ಪಾವತಿಗೊಳ ಇರತಕ್ಕದ್ದು 


೩ 


7. ಜಾನುವಾರುಹತ್ಯೆಗಾಗಿ ಜಾನುವಾರು ಮಾರಾಟ, ಖರೀದಿ ಅಥವಾ ವಿಕಯದ ನಿಷೇಧ.- ಯಾರೇ 
ವ್ಯಕ್ತಿಯು, ಹತ್ಯೆಗಾಗಿ ಅಥವಾ ಅಂಥ ಜಾನುವಾರನ್ನು ಹತ್ಯೆ ಮಾಡಲಾಗುತ್ತದೆ ಎಂದು ಗೊತಿದ್ದು ಅಥವಾ ಹಾಗೆ 
ನಂಬಲು ಕಾರಣವಿಬ್ನಲ್ಲಿ, ಅಂಥ ಜಾನುವಾರನ್ನು ಖರೀದಿಸತಕ್ಕದ್ದಲ್ಲ, ಮಾರಾಟ ಮಾಡತಕ್ಕದ್ದಲ್ಲ ಅಥವಾ 
ಅನ್ಯಥಾ ವಿಶ್ರಯ ಮಾಡತಕ್ಕದ್ದಲ್ಲ ಅಥವಾ ಖರೀದಿಸಲು, ಮಾರಾಟ ಮಾಡಲು ಅಥವಾ ಅನ್ಯಥಾ ವಿಕ್ರಯಿಸಲು 
ಆಹ್ಮಾನಿಸತಕ್ಕದ್ದಲ್ಲ ಅಥವಾ ಖರೀದಿಸುವಂತೆ, ಮಾರಾಟ ಮಾಡುವಂತೆ ಅಥವಾ ಅನ್ಯಥಾ ವಿಕ್ರಯಿಸುವಂತೆ 
ಮಾಡತಕ್ಕದ್ದಲ್ಲ. 


8. ಶೋಧಿಸುವ ಅಥವಾ ಜಪಫ್ಲಿ ಮಾಡುವ ಅಧಿಕಾರ.- (1) ಸಬ್‌-ಇನ್‌ಸೈಕ್ಕರ್‌ ದರ್ಜೆಗಿಂತ ಕಡಿಮೆ ಇರದ 
ಒಬ್ಬ ಪೊಲೀಸ್‌ ಅಧಿಕಾರಿ ಅಥವಾ ಸಕ್ಷಮ ಪ್ರಾಧಿಕಾರಿಯ, ಈ ಅಧಿನಿಯಮದ ಅಡಿಯಲ್ಲಿ ಅಪರಾಧ 
ಎಸಗಲಾಗಿದೆ ಎ೦ದು ನಂಬಲು ಕಾರಣವಿದ್ಮಲ್ಲಿ, ತನಿಖೆ ಮಾಡುವ ಮತ್ತು ಅಂಥ ಜಾನುವಾರನ್ನು ಹಾಗೂ ಅಂಥ 
ಅಪರಾಧವನ್ನು ಎಸಗಲು”-ಬಳಸಿದ' ಅಥವಾ ಬಳಸಲು ಉದ್ದೇಶಿಸಿದ ಆವರಣಗಳನ್ನು ಮತ್ತು ಸಾಮಗಿಗಳನ್ನು ಜಪ್ತಿ 
ಮಾಡುವ ಅಧಿಕಾರವನ್ನು ಹೊಂದಿರತಕ್ಕದ್ದು. 

(0 ಅಂಥ ಆವರಣಗಳ ಅಧಿಭೋಗ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು, ಸಕ್ಷಮ ಪ್ರಾಧಿಕಾರಿಗೆ ಅಥವಾ 
ಸಬ್‌-ಇನ್‌ಸೈಕ್ಸರ್‌ ದರ್ಜೆಗಿಂತ ಕಡಿಮ ಇರದ ಅಧಿಕಾರಿಗೆ ಮೇಲೆ ಹೇಳಿದ ಉದ್ದೇಶಕ್ಕಾಗಿ 
ಅವಶ್ಯಬಿರಬಹುದಾದಂತೆ ಆವರಣಗಳ ಅಂಥ ಪ್ರವೇಶಕೆ ಅವಕಾಶ ಮಾಡಿಕೊಡತಕ,್ಕದ್ದು ಹಾಗೂ ಆತನಿಗೆ 
ಗೊತ್ತಿರುವಷ್ಟರಮಟ್ಟಿಗೆ ಮತ್ತು ನಂಬುವಷ್ಟರಮಟ್ಟಿಗೆ, ಸಬ್‌-ಇನ್‌ಸ್ಪಕ್ಟರ್‌ ದರ್ಜೆಗಿಂತ ಕಡಿಮೆ ಇರದ 
ಅಧಿಕಾರಿಯು ಅಥವಾ ಸಕ್ಷಮ ಪ್ರಾಧಿಕಾರಿಯು ಆತನಿಗೆ ಕೇಳುವ ಯಾವುವೇ ಪ್ರಶ್ನೆಗಳಿಗೆ ಉತ್ತರಿಸತಕ್ಕದ್ದು. 

3) 0ನೇ ಉಪ-ಪ್ರಕರಣದ ಅಡಿಯಲ್ಲಿ ಜಪ್ತಿ ಮಾಡಿದ ನ೦ತರ, ಮುಟ್ಟುಗೋಲಿಗಾಗಿ ಉಪ-ವಿಭಾಗೀಯ 
ದಂಡಾಧಿಕಾರಿಗಳ ಮುಂದೆ ಅನುಚಿತ ವಿಳಂಬವಿಲ್ಲದೆ ಅಂಥ ಜಪ್ತಿ ಕುರಿತು ಆತನು ವರದಿ ಮಾಡತಕ್ಕದ್ದು. 

(4 ವರದಿಯನ್ನು ಸ್ಟೀಕರಿಸಿದ ನಂತರ, ಅಪರಾಧ ಎಸಗುವಲ್ಲಿ ಬಳಸಿದ ಅಥವಾ ಬಳಸಲು ಉದ್ದೇಶಿಸಿದ 
ಆವರಣಗಳಿಗೆ ಮತ್ತು ಸಾಮಗಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು, ಉಪ-ವಿಭಾಗೀಯ ದಂಡಾಧಿಕಾರಿಗಳು, ಈ 
ಅಧಿನಿಯಮದ ಅಡಿಯಲ್ಲಿ ಅಪರಾಧವನ್ನು ಎಸಗಲಾಗಿದೆ ಅಥವಾ ಎಸಗಲು ಉದ್ದೇಶಿಸಲಾಗಿತ್ತೆಂಬುದನ್ನು 
ಮನವರಿಕೆ ಮಾಡಿಕೊಂಡು, ಆರೋಪಿಸಲಾದ ಅಪರಾಧದ ಸಂಬಂಧಲ್ಲಿ ಹೂಡಿದ ಕ್ರಿಮಿನಲ್‌ ವ್ಯವಹರಣೆಗಳ 
ಇತ್ಯರ್ಥದಲ್ಲಿರುವ ವಿಲೆಯನ್ನು ಅವರು ಅಂದಾಜಿಸಿದ ಮೌಲ್ಯಕ್ಕೆ ಸಮನಾದ ಬ್ಯಾಂಕ್‌ ಖಾತರಿಯನ್ನು 
ಹಾಜರುಪಡಿಸಿದ ನಂತರ ಮತ್ತು ಜಫಪ್ರಿಯನ್ನು ಮಾಡಲಾಗಿದ್ದ ಕಾರಣದ ಆಧಾರದ ಮೇಲೆ ಅಪರಾಧವನ್ನು 
ವಿಚಾರಣೆ ಮಾಡಲು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ದಂಡಾಧಿಕಾರಿಗಳ ಮುಂದೆ ಅಗತ್ಯಪಡಿಸಿದಂತೆ 
ಮತ್ತು ಹಾಗೆ ಅಗತ್ಯಪಡಿಸಿದಾಗಲೆಲ್ಲಾ ಹಾಗೆ ಬಿಡುಗಡೆ ಮಾಡಿದ ಸ್ವತ್ತಿನ ಹಾಜರಾತಿ ಬಾ೦ಡ್‌ನ್ನು ಅದರ 
ಮಾಲೀಕನು ಬ್ಯಾಂಕ್‌ ಖಾತರಿಯನ್ನು ಬರೆದುಕೊಡುವುದರ ಆಧಾರದ ಮೇಲೆ ಜಾನುವಾರನ್ನು ಹೊರತುಪಡಿಸಿ 
ವಾಹನವನ್ನು ಒಳಗೊಂಡು: ಸಾಮಗ್ಸಿಗಳನ್ನು ಬಿಡುಗಡೆ ಮಾಡಬಹುದು ಮತ್ತು 19ನೇ ಪ್ರಕಠಣದ ಅಡಿಯಲ್ಲಿ 
ಸ್ಥಾಪಿಸಲಾದ ಸಂಸ್ಥೆಗೆ ಜಾನುವಾರನ್ನು ಹಸ್ತಾಂತರಿಸಲು ಆದೇಶಿಸಬಹುದು. 

(5) ಅಪರಾಧ ಎಸಗಲು ಬಳಸಿದ ಅಥವಾ ಬಳಸಲು ಉದ್ದೇಶಿಸಿದ ಆವರಣಗಳಿಗೆ ಮತ್ತು ಸಾಮಗಿಗಳಿಗೆ 
ಸಂಬಂಧಿಸಿದ ಅಂಥ ಜಪ್ತಿ ದಾಖಲೆಗಳ ವರದಿಯನ್ನು ಸ್ನೀಕರಿಸಿದ ನ೦ತರ, ಉಪ-ವಿಭಾಗೀಯ ದಂಡಾಧಿಕಾರಿಗಳು, 
ಅಪರಾಧವನ್ನು ಈ ಅಧಿನಿಯಮದ ಅಡಿಯಲ್ಲಿ ಎಸಗಲಾಗಿದೆ ಅಥವಾ ಎಸಗಬೇಕೆಂದು ಉದ್ದೇಶಲಾಗಿತ್ತು 
ಎಂಬುದನ್ನು ಸ್ವತಃ ಮನವರಿಕೆ ಮಾಡಿಕೊಂಡು, ಅಂಥ ಅಪರಾಧಕೆ, ಅಭಿಯೋಜನೆ ಹೂಡಬೇಕೇ ಅಥವಾ 
ಅದನ್ನು ಮುಟ್ಟುಗೋಲು ಹಾಕಿಕೊಂಡು ಅಂಥ ಆದೇಶವನ್ನು ಹೊರಡಿಸಚೇಕೆ ಎ೦ಬುದನ್ನು ನಿರ್ಧರಿಸತಕ್ಕದ್ದು. 

ಪರಂತು, ಅಂಥ ಯಾವುದೇ ಆದೇಶವನ್ನು, ಅಪರಾಧವನ್ನು ಎಸಗುವ ಪ್ಯಕ್ತಿಗೆ ಅಹವಾಲು ಹೇಳಿಕೊಳ್ಳುವ 
ಅವಕಾಶವನ್ನು ನೀಡದೆ ಮಾಡಕತಕ್ಕದ್ದಲ್ಲ. 

(ಈ (6)ನೇ ಉಪ-ಪ್ರಕರಣದ ಅಡಿಯಲ್ಲಿ ಮುಟ್ಟುಗೋಲಿಗೆ ಆದೇಶವನ್ನು ಮಾಡುವಾಗ, ಉಪ-ವಿಭಾಗಿಕಿಯ 
ದಂಡಾಧಿಕಾರಿಗಳು, ಮುಟ್ಟುಗೋಲಿನ ಆದೇಶವನ್ನು ಯಾವ ಅಂಥ ಸ್ಥತ್ತುಗಳ ಸಂಬಂಧದಲ್ಲಿ 
ಹೊರಡಿಸಲಾಗಿದೆಯೋ ಆ ಸ್ವತ್ತುಗಳು ಅವರ ಅಭಿಪ್ರಾಯದಲ್ಲಿ ಸಂರಕ್ಷಿಸಲಾಗದವುಗಳಾಗಿದ್ದಲ್ಲಿ ಅಥಾ 
ಮಾನವ ಬಳಕೆ ಯೋಗ್ಯವಾಗಿಲ್ಲದೇ ಇದ್ದಲ್ಲಿ. ಅವುಗಳನ್ನು ನಾಶಪಡಿಸಲು ಸಹ ಆದೇಶಿಸಬಹುದಾಗಿದೆ. 

(ಗಉಪ-ವಿಭಾಗೀಯ ದಂಡಾಧಿಕಾರಿಗಳ ಅಭಿಪ್ರಾಯದಂತೆ, ಹಾಗೆ ಮಾಡುವುದು ಸಾರ್ವಜನಿಕ 
ಹಿತಾಸಕ್ಷಿಯಲ್ಲಿ ವಿಹಿತವೆಂದು ಅವರಿಗೆ ಅನ್ನಿಸಿದರ, ಮುಟ್ಟುಗೋಲು ಹಾಕಿಕೊಂಡ ಆವರಣಗಳನ್ನು ಬಹಿರಂಗ 
ಹರಾಜಿನಲ್ಲಿ ಮಾರಾಟಿ ಮಾಡಬಹುದು. 

(8 ಮೇಲೆ ಹೇಳಲಾದಂತೆ, ಮುಟ್ಟುಗೋಲು ಹಾಕಿಕೊಂಡ ಯಾವುದೇ ಸ್ವತ್ತನ್ನು ಮಾರಾಟ ಮಾಡಿದಾಗ, 
ಅದರ ಉತ್ಪತ್ತಿಗಳನ್ನು, ಅಂಥ ಹರಾಜಿನ ಸಂಬಂಧದಲ್ಲಿನ ವೆಚ್ಚಗಳನ್ನು ಅಥವಾ ಅದಕ್ಕೆ ಸಂಬಂಧಿಸಿದ ಇತರ 
ಪ್ರಾಸಂಗಿಕ ವೆಚ್ಚೆಗಳನ್ನು ಕಡಿತ ಮಾಡಿಕೊಂಡ ನಂತರ, (ನೇ ಉಪ-ಪುಕರಣದ ಅಡಿಯಲ್ಲಿ ಮಾಡಿದ 
ಮುಟ್ಟುಗೋಲಿನ ಆದೇಶವನ್ನು ಮೇಲ್ಮನವಿ ನ್ಯಾಯಾಲಯವು ರದ್ದುಗೊಳಿಸಿದರೆ ಅಥವಾ ಶೂನ್ಯಗೊಳಿಸಿದರೆ, 


೪ po 


ಅಂಥ ಆದೇಶದಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅದರ ಮಾಲೀಕನಿಗೆ ಅಥವಾ ಅದನ್ನು ಯಾರಿಂದ ಜಪಫ್ಲಿ * 
ಮಾಡಲಾಗಿತ್ತ್ರೋ ಆ ವ್ಯಕ್ತಿಗೆ ಸಂದಾಯ ಮಾಡತಕ್ಕದ್ದು 

(೫ ಮುಟ್ಟುಗೋಲು ಹಾಕಿಕೊಂಡ ಜಾನುವಾರನ್ನು 19ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಿದ ಸಂಸ್ಥೆಗೆ. 
ಹಸ್ತಾಂತರಿಸತಕ್ಕದ್ದು ಮತ್ತು ಯಾವುವೇ ಸಂದರ್ಭಗಳಲ್ಲೂ, ಆರೋಪಿಗೆ ಹಸ್ತಾಂತರಿಸತಕ್ಕದ್ದಲ್ಲ ಅಥವಾ 
ಬಹಿರಂಗ ಹರಾಜಿನಲ್ಲಿ ಮಾರಾಟಿ ಮಾಡತಕ್ಕದ್ದಲ್ಲ 


9. ವಿಶೇಷ ನ್ಯಾಯಾಲಯದ ರಚನೆ.- ಸರ್ಕಾರವು, ಈ ಅಧಿನಿಯಮದ ಅಡಿಯಲ್ಲಿ ವಿವಾದಗಳ ತ್ವರಿತ 
ವಿಲೆಯ ಉದ್ದೇಶಕ್ಕಾಗಿ ಅಧಿಸೂಚನೆಯ ಮೂಲಕ ಒಂದು ಅಥವಾ ಹೆಚ್ಚು ಜಿಲ್ಲೆಗಳಿಗಾಗಿ ವಿಶೇಷ 
ನ್ಯಾಯಾಲಯವಾಗಿ ಯಾವುದೇ ನ್ಯಾಯಾಲಯವನ್ನು ಗೊತ್ತುಪಡಿಸಬಹುದು. 


10. ಮೇಲ್ಮನವಿಗಳು.- (1) 8ನೇ ಪ್ರಕರಣದ ಅಡಿಯಲ್ಲಿ ಹೊರಡಿಸಿದ ಯಾವುದೇ ಆದೇಶದಿಂದ 
ಬಾಧಿತನಾದ ಯಾರೇ ವ್ಯಕ್ತಿಯು, ಅಂಥ ಆದೇಶವನ್ನು ಸ್ಮೀಕರಿಸಿದ ದಿನಾಂಕದಿಂದ ಮೂವತ್ತು ದಿನಗಳ ಒಳಗಾಗಿ, 
ಅಂಥ ಆದೇಶವು ಯಾವ ಸ್ವತ್ತಿನ ಜಪ್ರಿಗೆ ಸಂಬಂಧಿಸಿದೆಯೋ ಆ ಸ್ವತ್ತು ಇರುವ ಪ್ರದೇಶದ ಮೇಲೆ 
ಅಧಿಕಾರವ್ಯಾಪ್ತಿಯನ್ನು ಹೊಂದಿರುವ ಸತ್ರ ನ್ಯಾಯಾಧೀಶರಿಗೆ ಮೇಲ್ಮನವಿ ಸಲ್ಲಿಸಬಹುದು 

(2 ಸತ್ರ ನ್ಯಾಯಾಧೀಶರು, ಬಾಧಿತ ವ್ಯಕ್ತಿಗಳಿಗೆ ಅಹವಾಲು ಹೇಳಿಕೊಳ್ಳುವ ಸೂಕ್ತ ಅವಕಾಶವನ್ನು ನೀಡಿದ 
ನಂತರ, ಅವರು ಸೂಕವೆಂದು ಭಾವಿಸಬಹುದಾದಂಥ ಆದೇಶವನ್ನು ಹೊರಡಿಸಬಹುದು. 


11. ಕೆಲವು ಮೊಕದ್ದಮೆಗಳಲ್ಲಿ ಅಧಿಕಾರವ್ಯಾಪ್ಲಿಯ ನಿಷೇಭ.- ಯಾವುದೇ ಜಾನುವಾರು ಮತ್ತು 
ಆವರಣಗಳು ಹಾಗೂ ಸಾಮಗ್ರಿಗಳನ್ನು ಅಂಥ ಅಪರಾಧವನ್ನು ಎಸಗಲು ಬಳಸಿದಾಗ ಅಥವಾ ಬಳಸಲು 
ಉದ್ದೇಶಿಸಿದಾಗ ಮತ್ತು ಈ ಅಧಿನಿಯಮದ ಉಪಬಂಧಗಳ ಆಡಿಯಲ್ಲಿ ಬಂಧಿಸಿದಾಗ, 10ನೇ ಪ್ರಕರಣದ 
ಅಡಿಯಲ್ಲಿ ಮೇಲ್ಮನವಿಯನ್ನು ಆಲಿಸುವ ಉಪ-ವಿಭಾಗೀಯ ದಂಡಾಧಿಕಾರಿಗಳು ಅಥವಾ ಸತ್ರ ನ್ಯಾಯಾಧೀಶರು, 
ಅಂಥ ಸ್ವತ್ತಿನ ಅಭಿರಕ್ಷೆ, ಸ್ಕಾಧೀನ, ರವಾನೆ, ವಿಕ್ರಯ ಅಥವಾ ವಿತರಣೆಗೆ ಸಂಬಂಧಿಸಿದ ಆದೇಶಗಳನ್ನು ಮಾಡಲು 
ಅಧಿಕಾರವ್ಯಾಪ್ತಿಯನ್ನು ಹೊಂದಿರತಕ್ಕದ್ದು ಹಾಗೂ ಇತರ ಯಾರೇ ಅಧಿಕಾರಿ ಅಥವಾ ನ್ಯಾಯಾಲಯ, 
ನ್ಯಾಯಾಧಿಕರಣ ಅಥವಾ ಪ್ರಾಧಿಕಾರವು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರತಕ್ಕದ್ದಲ್ಲ. , 

12. ದಂಡಸೆಗಳು.- (1) 4ನೇ ಪ್ರಕರಣದ ಉಪಬಂಧಗಳನ್ನು ಯಾರಾದರೂ ಉಲ್ಲಂಘಿಸಿದರೆ, ಅಪರಾಧ 
ನಿರ್ಣೀತನಾದ ಮೇಲೆ ಮೂರು ವರ್ಷಗಳಿಗೆ ಕಡಿಮೆಯಿಲ್ಲದ ಆದರೆ ಏಳು ವರ್ಷಗಳವರೆಗೆ ವಿಸ್ತರಿಸಬಹುದಾದ 
ಕಾರಾವಾಸದಿಂದ ಅಥವಾ ಒಂದು ಜಾನುವಾರಿಗೆ ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಿಲ್ಲದ ಆದರೆ, ಐದು 
ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲಾನೆಯಿಂದ ಅಥವಾ ಅವೆರಡರಿಂದಲೂ 
ದಂಡಿತನಾಗತಕ್ಕದ್ದು. ಎರಡನೇ ಅಥವಾ ಮುಂದುವರೆದ ಅಪರಾಧದ ಸಂದರ್ಭದಲ್ಲಿ ಒಂದು ಲಕ್ಷ 
ರೂಪಾಯಿಗಳಿಗೆ ಕಡಿಮೆಯಿಲ್ಲದ ಆದರೆ, ಹತ್ತು ಲಕ್ಷ ರೂಪಾಯಿಗಳವರೆಗೆ ವಿಸರಿಸಬಹುದಾದ ಮುಂದುವರೆದ 
ಜುಲ್ಮಾನೆಯೊಂದಿಗೆ, ಜೊತೆಗೆ ಏಳು ವರ್ಷಗಳವರೆಗೆ ವಿಸರಿಸಬಹುದಾದ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು. 

(ಖಿ 4ನೇ ಪ್ರಕರಣದ ಹೊರತಾದ ಯಾವುದೇ ಉಪಬಂಧಗಳನ್ನು ಯಾರಾದರೂ ಉಲ್ಲಂಘಿಸಿದರೆ, ಅಪರಾಧ 
ನಿರ್ಣೀತನಾದ ಮೇರೆಗೆ ಮೂರು ಪರ್ಷಗಳಿಗೆ ಕಡಿಮೆಯಿಲ್ಲದ ಆದರೆ, ಐದು ವರ್ಷಗಳವರೆಗೆ ವಿಸ್ತರಿಸಬಹುದಾದ 
ಕಾರಾವಾಸದಿಂದ ಅಥವಾ ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಿಲ್ಲದ ಆದರೆ, ಐದು ಲಕ್ಷ 
ರೂಪಾ ಗಳವರೆಗೆ ವಿಸರಿಸಬಹುದಾದ ಜುಲ್ಮಾನೆಯೊಂದಿಗೆ ಅಥವಾ ಅಷೆರಡರಿಂದಲು ದಂಡಿತನಾಗತಕ್ಕದ್ದು 

3) ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ವಿಯಮಗಳ ಯಾವುದೇ ಉಪಬಂಧಗಳನ್ನು ಯಾರಾದರೂ 
ಉಲ್ಲಂಘಿಸಿದರೆ, ಮೂರು ವರ್ಷಗಳಿಗೆ ಕಡಿಮೆಯಿಲ್ಲದ ಆದರೆ, ಐದು ವರ್ಷಗಳವರೆಗೆ ವಿಸರಿಸಬಹುದಾದ 
ಕಾರಾವಾಸದಿಂದ ಮತ್ತು ಐವತ್ತು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲಾನೆಯಿಂದ 
ದಂಡಿತನಾಗತಕ್ಕದ್ದು. 


13. ಅಧಿನಿಯಮದ ಅಡಿಯಲ್ಲಿನ ಅಪರಾಧಗಳು ಸಂಜ್ಞೇಯಪಾಗಿರುಪುದು.- ಈ ಅಧಿನಿಯಮದ 
ಅಡಿಯಲ್ಲಿನ ಎಲ್ಲಾ ಅಪರಾಧಗಳು ಸಂಚ್ಲೇಯವಾಗಿರತಕ್ಕದ್ದು 


14. ಅಪರಾಧಕ್ಕಾಗಿ ಬಳಸಲಾದ ವಸ್ತುಗಳ ಮುಟ್ಟುಗೋಲು.- ಆಪಾದಿತನು ಅಪರಾಧ 
ವಿರ್ಣೀತನಾದರೆ, ನ್ಯಾಯಾಲಯವು ವಶಪಡಿಸಿಕೊಂಡ ಜಾನುವಾರು, ಪಾಹನ, ಅವರಣಗಳು ಮತ್ತು 
ಸಾಮಾಗ್ರಿಗಳನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟುಗೋಲು ಮಾಡತಕ್ಕದ್ದು 


ಸ್ಯ ೫ 


15. 5. ದುಷೆ ರಣೆ ಯಾರೂಬ ರೂ ಈ ಅಧಿನಿಯಮದ ಅಡಿಯಲ್ಲಿನ ಯಾಪುದೇ ದಲಡನೀಯ 
- ಅಪರಾಧಕ್ಕಾಗಿ ದುಷ್ಟೇರೇಪಿಸಿದರೆ ಅಥವಾ ಯಾವುದೇ ಅಂಥ ಅಪರಾಧವನ್ನು ಎಸಗಲು ಪ್ರಯತ್ನಿಸಿದರೆ, ಈ 
ಅಧಿನಿಯಮದಲ್ಲಿ ಅಂಥ ಅಪರಾಧಕ್ಕಾಗಿ ಉಪಬಂಧಿಸಿದ ದಂಡನೆಯೊಂದಿಗೆ ದಂಡಿತನಾಗತಕ್ಕದ್ದು, 


16. ಅಧಿನಿಯಮದ ಅಡಿಯಲ್ಲಿ ಅಧಿಕಾರಗಳನ್ನು ಚಲಾಯಿಸುವ ವ್ಯಕ್ತಿಗಳನ್ನು ಸರ್ಕಾರಿ 
ನೌಕರರೆಂದು ಭಾವಿಸುವುದು.- ಈ ಅಧಿನಿಯಮದ ಅಡಿಯಲ್ಲಿ ಅಧಿಕಾರಗಳನ್ನು ಚಲಾಯಿಸುವ ಎಲ್ಲಾ 
ವ್ಯಕ್ತಿಗಳನ್ನು, ಭಾರತೀಯ ದಂಡ ಸಂಹಿತೆ, 1860ರ 21ನೇ ಪ್ರಕರಣದ ಅರ್ಥಖಮ್ಯಾಪ್ತಿಯೊಳಗೆ ಸರ್ಕಾರಿ ನೌಕರರೆಂದು 
ಭಾವಿಸತಕ್ಕದು, 


17. ಸದ್ಭಾವನೆಯಿಂದ ಕಾರ್ಯನಿರ್ವಹಿಸುವ ವ್ಯಕಿಗಳ ರಕ್ಷಣೆ.- ಈ ಅಧಿನಿಯಮದ ಅಥವಾ ಅದರಡಿ 
ರಚಿಸಿದ ನಿಯಮಗಳ ಅಡಿಯಲ್ಲಿ ಸದ್ಭಾವನೆಯಿಂದ ಕೈಗೊಂಡ ಅಥವಾ ಕೈಗೊಳ್ಳಲು ಉದ್ದೇಶಿಸಿದ ಸಕ್ಷಮ 
ಪ್ರಾಧಿಕಾರಿಯ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ ಅಧಿಕಾರಗಳನ್ನು ಚಲಾಯಿಸುವ ಯಾರೇ ಪ್ಯಕ್ತಿಯ 
ವಿರುದ್ದ ಯಾವುದೇ ದಾವೆ. ಅಭಿಯೋಜನೆ ಅಥವಾ ಇತರ ಕಾಸೂನು ವ್ಯವಹರಣೆಗಳನ್ನು ಹೂಡಕತಕ್ಕದ್ದಲ್ಲ. 


18. ವಿವಾಯಿತಿಗಳು.- (1) ನಿಯಮಿಸಬಹುದಾದ ಅಂಥ ಷರತ್ತುಗಳಿಗೆ ಒಳಪಟ್ಟು ಈ ಅಧಿನಿಯಮವು 
ಈ ಮುಂದಿನ ಸಂದರ್ಭಗಳಿಗೆ ಅನ್ನಯಿಸತಕ್ಕದ್ದಲ್ಲ.- ್‌ 

(ಎ) ರಾಜ್ಯ ಸರ್ಕಾರದಿಂದ ಸ್ಥಾಪಿಸಿದ 
ರಕ್ತ ಸಾರ ಅಥವಾ ಯಾವುದೇ ಪ್ರಾಯೋಗಿಕ 
ಕೊೋಯ್ಮದ್ದು (0೧6೯೩) ಮಾಡಿ ಅಥವಾ 

(ಬಿ) ಯಾವುದೇ ಜಾನುವಾದು,- 

0) ಸಾರ್ವಜನಿಕ ಂ ಆರೋಗ್ಯದ ಹಿತಾಸಕ್ತಿಯಲ್ಲಿ ಜಾನುವಾರು ಹತ್ಯೆ": ನಡೆಸಲು 
ಅಗತ್ಯವಾಗಿ ಕವದ ರಾಜ್ಯ ಸರ್ಕಾರವು ಅಧಿಕೃತಗೊಳಿಸಿದ ಪಶುಷೈದ್ಯಾಧಿಕಾರಿಯು 
ಪ್ರಮಾಣಿಸಿ ಸಿದರೆ 

(ii) ಯಾಪುಡೇ ರೋಗದಿಂದ ಬಳಲುತ್ತಿದು: ಇತರ ಜಾನುವಾರುಗಳಿಗೆ ಸಾಂಕ್ರಾಮಿಕ “ಮತ್ತು 
ಮಾರಕವಂದು ರಾಜ್ಯ ಸರ್ಕಾರವು ಅಧಿಕೃತಗೊಳಿಸಿದ ಪಶುವೈದ್ಯಾಧಿಕಾರಿಯು ಪ್ರಮಾಣಿಸಿದರೆ; 

(ಸಿ ಯಾವುದೇ ಸಜಾಮುಬಾದೆ) ವಾಸಿಯಾಗದ ರೋಗದಿಂದ.ಖಾಯಿಲೆಯಲ್ಲಿಯೇ ಅಂತ್ಯವಾಗುವ ಆಧಾರದ 

ಮೇಲೆ ಜಾನುವಾರು ಹತ್ಯೆ ಸಡೆಸುವುದು ಅವಶ್ಯಕವೆಂದು ಪ್ರಮಾಣಿಕರಿಸಿದರೆ,- 
(h ಕೇಂದ್ರ ಸರ್ಕಾರದಲ್ಲಿ ರಕ್ಷಣಾ ಮಂತ್ರಾಲಯಕ್ಕೆ ಸೇರಿರುವ ಜಾನುವಾರಿನ ಸಂದರ್ಭದಲ್ಲಿ. 
ಭಾರತೀಯ ಸೇನೆಯ ಪಶು ವೈದ್ಯಾಧಿಕಾರಿ; 

(iiy ಯಾವುದೇ ಇತರ ಜಾನುವಾರಿನ ಸಂದರ್ಭದಲ್ಲಿ, ರಾಜ್ಯ ಸರ್ಕಾರದ ಪಶು ವೈದ್ಯಾಧಿಕಾರಿ ದರ್ಜೆಗೆ 
ಕಡಿಮೆಯಿಲ್ಲದ ಯಾಪೊಬ್ಬ ಅಧಿಕಾ . 

(ಡಿ) ಸಕ್ಷಮ ಪ್ರಾಧಿಕಾರಿಯ ಪ್ರಮಾಣೀಕರಣದೂಂದಿಗೆ ಹದಿಮೂರು ವರ್ಷಗಳ ವಯಸ್ಸಿನ ಮೇಲಿರುವ 

ಎಮ್ಮೆ ಅಥವಾ ಕೋಣ. 


3್ರಿರುವ ಅಥವಾ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಲಸಿಕೆ ಸ್ರಾವ, 
ವಾ ಸಂಶೋಧನಾ ಉದಬೇಶದ ಮೇಲೆ ಯಾಪುದೇ ಜಾನುವಾರನು, 


(ಪ ನೇ ಉಪ ಪ್ರಕರಣದ ಅಡಿಯಲ್ಲಿ ಜಾನುವಾರು ಹತ್ಯೆ ಮಾಡಲಾದ ಯಾವುದೇ ಜಾನುವಾರನ್ನು 
ನಿಯಮಿಸಬಹುದಾದ ಮ ವಿಧಾನದಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಪಶು 
ವೈದ್ಯಾಧಿಕಾರಿ ದರ್ಜಿಗೆ ಕಡಿಮೆಯಿಲ್ಲದ ಪಶು ವೈದ್ಯಾಧಿಕಾರಿಯ ಮೇಲ್ವಿ ಚಾರಣೆಯಲ್ಲಿ ವಿಲೇ ಮಾಡತಕ್ಕದ್ದು. 


19. ಜಾನುವಾರುಗಳ ಪೋಷಣೆ ಕೈಗೊಳ್ಳಲು ಸಂಸ್ಥೆಗಳ ಸ್ಥಾಪಸೆ.- () ರಾಜ್ಯ ಸರ್ಕಾರವು 
ಜಾನುವಾರುಗಳ ಪೋಷಣೆಯನ್ನು ಕೈಗೊಳ್ಳುವುದಕ್ಕಾಗಿ ಅಗತ್ಯವೆಂದು ಭಾವಿಸಬಹುದಾದ ಅಂಥ ಸ್ಮಳಗಳಲ್ಲಿ 
ಗೋಶಾಲೆಗಳನ್ನು ಒಳಗೊಂಡ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಅಥವಾ ಯಾವುದೇ ಸ್ಥಳೀಯ ಪ್ರಾಧಿಕಾರಕ್ಕೆ 
ನಿರ್ದೇಶಿಸಬಹುದು ಅಥವಾ ಕರ್ನಾಟಿಕ ಸೊಸ್ಕಟಿಗಳ ನೋಂದಣಿ ಆಧಿನಿಯಮ, 1960ರ (1960ರ ಕರ್ನಾಟಕ 
ಅಧಿನಿಯಮ 17 ಅಥವಾ ಯಾವುದೇ ಕೇಂದ್ರ ಅಧಿನಿಯಮದ ಅಡಿಯಲ್ಲಿ ನೋಂದಾಯಿಸಿದ ಸೊಸಟಿಗೆ ಅಥವಾ 
ಸೆ ನನ್ನೆ ಅನುಮತಿಯನ್ನು ನೀಡಬಹುದು. 


೬ ~ 


ಮತ್ತು ಅದರಲ್ಲಿ ಸೇರಿಸಬಹುದಾದ ಆಕಳುಗಳು ಅಥವಾ ಇತರ ಜಾನುವಾರು ವರ್ಗದ ಅಥವಾ ತಳಿಗಾಗಿ 
ಬೆಂಬಲವನ್ನು ಒದಗಿಸಲು ನಿಯಮಗಳ ಮೂಲಕ ಉಪಬಂಧ ಕಲ್ಪಿಸಬಹುದು = 

(3) ರಾಜ್ಯ ಸರ್ಕಾರದ ಪೂರ್ವ ಮಂಜೂರಾತಿಗೆ ಒಳಪಟ್ಟು ಸ್ಥಳೀಯ ಪ್ರಾಧಿಕಾರ, ಸೊಸೈಟಿ ಅಥವಾ 
ವ್ಯಕ್ತಿಗಳ ನಿಕಾಯ ಅಥವಾ ಸಂಘವು ೧ನೇ ಉಪಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಲಾದ ಅಂಥ ಸಂಸ್ಥೆಯ 
ನಿರ್ವಹಣೆಗಾಗಿ ನಿಯಮಿಸಬಹುದಾದ ಅಂಥ ಶುಲ್ಕಗಳನ್ನು ವಿಧಿಸಬಹುದು. 

20. ನಿಯಮಗಳ ರಚನಾಧಿಕಾರ.- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು 
ಸೆರವೇರಿಸುವುದಕ್ಕಾಗಿ, ಅಧಿಸೂಚನೆಯ ಮೂಲಕ ಮತ್ತು ಪೂರ್ವಪ್ರಕಟಿಣೆಯ ತರುವಾಯ ನಿಯಮಗಳನ್ನು 
ರಚಿಸಬಹುದು 

(2 ವಿಶೇಷವಾಗಿ ಮತ್ತು ಮುಂದಿನ ಅಧಿಕಾರಗಳ ಸಾಮಾನ್ಯನ್ವಯಕೆ ಬಾಧಕವಾಗದ ಅಂಥ 
ನಿಯಮಗಳನ್ನು ಈ ಮುಂದಿಸಪುಗಳಿಗಾಗಿ ರಚಿಸಬಹುದು.- 

(ಎ) ಈ ಅಧಿನಿಯಮದಲ್ಲಿ ಉಪಬಂಧಿಸಿದವುಗಳ ಜೂತಯಲ್ಲಿ. ಸಕ್ಷಮ ಪ್ರಾಧಿಕಾರಿಯ ಅಧಿಕಾರಗಳು 
ಮತ್ತು ಕರ್ತವ್ಯಗಳು; 

(ಬಿ) 6ನೇ ಪ್ರಕರಣದ (ಬಿನೇ ಉಪಪಃಕರಣದ ಅಡಿಯಲ್ಲಿ ಜಾನುವಾರು ಸಾಗಾಣಿಕೆಗಾಗಿನ ಪರವಾನಗಿಗಳ 
ನಮೂನೆ; 

(ಸಿ) 18ನೇ ಪ್ರಕರಣದ ಅಡಿಯಲ್ಲಿನ ಯಾವುದೇ ಜಾನುವಾರುಗಳಿಗೆ ಈ ಅಧಿನಿಯಮಕ್ಕೆ ಒಳಪಟ, 
ಷರತ್ತುಗಳು ಅನ್ವಯಿಸತಕ್ಕದ್ದಲ್ಲ; ಮತ್ತು 


(ಡಿ) ನಿಯಮಿಸಬಹುದಾದ ಅಥವಾ ಬೇಕಾದ ಯಾವುದೇ ಇತರ ವಿಷಯ. 
ದ 


3) ಈ ಪ್ರಕರಣದ ಅಡಿಯಲ್ಲಿ ರಚಿಸಿದ ಪ್ರತಿಯೊಂದು ನಿಯಮವನ್ನು ಅಥವಾ ಹೊರಡಿಸಿದ 
ಅಧಿಸೂಚನೆಯನ್ನು. ಅದನ್ನು ರಚಿಸಿದ ತರುವಾಯ ಸಾಧ್ಯವಾದಷ್ಟು ಚೇಗನೇ ರಾಜ್ಯ ವಿಧಾನಮ 
ಪ್ರತಿಯೊಂದು ಸದನದ ಮುಂದೆ, ಒಂದು ಧಿವೇಶನ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ 
ಅಧಿವೇಶನಗಳಲ್ಲಿ ಅಡಕವಾಗಬಹುದಾದ ಒಟ್ಟು ಮೂವತ್ತು ದಿನಗಳವರೆಗೆ ಅದು ಅಧಿವೇಶನದಲ್ಲಿರುವಾಗ 
ಮಂಡಿಸತಕ್ಕದ್ದು ಮತ್ತು ಅದನ್ನು ಹಾಗೆ ಮಂಡಿಸಿದ ಅಧಿವೇಶನ ಅಥವಾ ನಿಕಟೋತ್ತರ ಅಧಿವೇಶನಗಳು 
ಮುಕ್ತಾಯವಾಗುವ ಮೊದಲು, ವಿಧಾನಮಂಡಲದ ಉಭಯ ಸದನಗಳು ನಿಯಮದಲ್ಲಿ ಅಥನ 
ಅಧಿಸೂಚನೆಯಲ್ಲಿ ಯಾವುದೇ ಮಾರ್ಪೂಟುಮಾಡಟೆೇಕೆಂದು ಒಪ್ಪಿದರೆ ಅಥವಾ ನಿಯಮವನ್ನು 
ಅಧಿಸೂಚನೆಯನ್ನು ರಚಿಸಬಾರದೆಂದು ತೀರ್ಮಾನಿಸಿದರೆ, ಆ ತರುವಾಯ ಅಂಥ ನಿಯಮವು ಅಥವಾ 
ಅಧಿಸೂಚನೆಯು ಸಂದರ್ಭಾನುಸಾರ ಹಾಗೆ ಮಾರ್ಪಾಟಾದ ರೀತಿಯಲ್ಲಿ ಮಾತು ಪರಿಣಾಮಕಾರಿಯಾಗಿರತಕ್ಕದ್ದು 
ಅಥವಾ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ, ಅಂಥ ಮಾರ್ಪಾಟು ಅಥವಾ ರದ್ದತಿಯು ಆ ನಿಯಮದ 
ಅಥವಾ ಅಧಿಸೂಚನೆಯ ಅಡಿಯಲ್ಲಿ ಈ ಹಿಂದೆ ಮಾಡಿದ ಯಾವುದೇ ಕಾರ್ಯಕ್ಕೂ ಬಾಧಕಪವಾಗತಕ್ಕದ್ದಲ್ಲ 


21. ತೊಂದರೆಗಳನ್ನು ನಿವಾರಿಸಲು ಅಧಿಕಾರ- ಈ ಅಧಿನಿಯಮದ ಉಪಬಂಧಗಳನು 
ಕಾರ್ಯರೂಪಕ್ಕೆ ತರುವಲ್ಲಿ ಯಾವುದೇ ತೊಂದರೆ ಉದ್ಭವಿಸಿದಲ್ಲಿ, ಸರ್ಕಾರವು ಸರ್ಕಾರಿ ರಾಜ್ಯ 
ಪ್ರಕಟಿಸಿದ ಆದೇಶದ ಲಕ, ತೊಂದರೆಗಳನ್ನು ನಿವಾರಿಸಲು ತನಗೆ ಅವಶ್ಯಕ ಅಥವಾ ಲ 
ಕೆಂಡುಬರುವ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಾಗಿರದಂಥ ಉ: 
ರಚಿಸಬಹುದು: _ 

ಪರಂತು, ಅಂಥ ಯಾವ ಆದೇಶವನ್ನೂ, ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಎರಡು 
ವರ್ಷಗಳ ಅವಧಿಯು ಪೂರ್ಣಗೊಂಡ ತರುವಾಯ ಮಾಡತಕ್ಯದ್ದಲ್ಲ. 


22. ನಿರಸನ ಮತ್ತು ಉಳಿಸುವಿಕೆಗಳು.-. ಕರ್ನಾಟಿಕ ಗೋಹತ್ಯೆ ಪ್ರತಿಬಂಧಕ 
ಸಂರಕ್ಷಣೆ ಅಧಿನಿಯಮ, 1964ನ್ನು (1964ರ ಕರ್ನಾಟಿಕ ಅಧಿನಿಯಮ 35) ಈ ಮೂಲಕ ನಿ 
ಪರಂತು ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ, 1899ರ 
ಅಧಿನಿಯಷಃ ॥) 6ನೇ ಪ್ರಕರಣದ ಉಪಬಂಧಗಳು ಸದರ ಅಧಿನಿಯಮಿ ತೀಯ ಬಿ 


ಅನ್ನಯವಾಗತಕ್ಕಯ್ದ ಹಾಗೂ ಸದರಿ ಅಧಿನಿಯಮದ 8 ಮತ್ತು 24ನೇ ಪ್ರಕರಣಗಳು ಈ ಅಧಿನಿಯಮದ ಮೂಲಕ 
- ಸದರಿ ಅಧಿನಿಯಮಿತಿಯು ನಿರಸನಗೊಂಡು ಮತ್ತು ಪ್ರನರ್‌ ಅಧಿನಿಯಮಿತಿಗೊ೦ಡಲ್ಲಿ ಅನ್ನಯವಾಗತಕ್ಕದ್ದು. 


ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ 


ಣೌ. ದ್ವಾರಕನಾಥ್‌ 'ಬಾಬು) : 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು 
ಶಾಸನ ರಚನೆ ಇಲಾಖೆ 
DEPARTMENT OF PARLIAMENTARY AFFAIRS AND LEGISLATION SECRETARIAT 
NOTIFICATION 
NO. DPAL 86 SHASANA 2020, BENGALURU, DATED: 15.02.2021 


ಭಾರತ ಸಂವಿಧಾನದ ಅನುಚ್ನೇಧ 348ರ ಖಂಡ (3ರ ಅಡಿಯಲ್ಲಿ ರಾಜ್ಯಪಾಲರಿಂದ 
ಅಧಿಕೃತಗೊಳಿಸಿದ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ, 
2020 (2021ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 01) ನ ಭಾಷಾಂತರವನ್ನು ಅಧಿಕೃತ ಆಂಗ್ಲ 
ಪಠ್ಯವೆಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ (ಭಾಗ-೪) ಪ್ರಕಟಿಸಬೇಕೆಂದು 
ಆದೇಶಿಸಲಾಗಿದೆ. 


KARNATAKA ACT NO. 01 OF 2021 


(First Published in the Karnataka Gazette Extra-ordinary on the 15th day of February, 2021} 


THE KARNATAKA PREVENTION-OF-SLAUGHTER-AND -PRESERVATION-OF 
CATTLE ACT, 2020 
{Received the assent of the Governor on the 12th day of February, 2021) 


An Act to provide for a comprehensive legislation for the prevention of 
slaughter and preservation of cattle in the State of Karnataka. 

Whereas it is expedient to provide a comprehensive legislation for the 
prevention of slaughter and preservation of cattle in the State of Karnataka; 


Be it enacted by the Karnataka State Legislature in the seventy first year of 
the Republic of India; as follows:- 


1. Short title and commencement.- {1} This Act may be ed the 
Karnataka Prevention of Slaughter and Preservation of Catile Act, 2020. 


(2) it shall come into force on such date as the State Government may, by 
notification, appoint. 


2. Definitions.- In this Act, unless the context otherwise requires,- 


(1) “Bee?” means flesh of the caitle in any form; 


[4] 


(3) “Cattle” means cow, calf of a cow and bull, bullock of all ages and he or 
she buffalo below the.age of thirteen years; 
(3) “Competent authority” means the competent authority appointed under 
section 3; 


(4) “Gau Shala” means a shelter established for the protection and 
preservation of cattle registered as such with the department of Animal Husbandry 
and Fisheries under the State or Central Act; 


(5) “Notification” means a notification published in the official Gazette; 


{6) “Premises” means and includes any premises, vessel or vehicle; 


“Prescribed” means prescribed by rules made under this Act; and 


(8) “Slaughter” means killing by any method whatsoever and includes 
maiming and infliction of physical injury which in the ordinary course will cause 
death. 

3. Appointment of competent authority.- The State Government may, by 
notification, appoint the Tahasildar of a Revenue Taluk or an officer of the 
Department of Animal Husbandry and Fisheries not below the rank of Veterinary 
Officer as the Competent authority under this Act for such local area as may be 
specified in such notification. 


4. Prohibition of slaughter of cattle.- Notwithstanding anything 
contained in any law, custom, or usage to the contrary, no person shall slaughter 
or cause to be slaughtered, or offer or cause to be offered for slaughter or otherwise 
intentionally kill or offer or cause to be offered for killing any cattle. 


5. Restriction on transport of cattle.- No person shall transport or offer 
for transport or cause to be transported by whatever means any cattle from any 
place within the State to any other place within the State for slaughter: 


Provided that, the transport of any cattle, in the manner prescribed by the 
State Government or Central Government, for bona-fide agricultural or animal 
husbandry purpose shall not be construed as an offence under this section 


6. Restriction on transport of cattle outside the State.- (1) No person 
shall transport or offer to transport or cause to be transported by whatever means 
cattle from any place within the State to outside the State for the purpose of 
slaughter: 

Provided that, the Competent Authority may issue permit for transport of 
cattle for bona-fide agricultural or animal husbandry purposes: 


Provided further that, the cattle shall be transported in the manner 
prescribed by the Central Government by rules governing the transport of cattle 
under the Prevention of Cruelty t0 Animals Act, 1960 (Central Act 59 of 1960} 


pe 


ps 


(2) The permit issued under sub-section (1) shall be in such form and in 
such manner, and subject to payment of such fee as may be prescribed. 


7. Prohibition of sale, purchase or disposal of cattle for slaughter,- No 
person shall purchase, sell or otherwise dispose of or offer to purchase, sell or 
utherwise dispose of or cause to be purchased, sold or otherwise disposed of, cattle 
for slaughter or knowing or having reason to believe that such cattle shall be 
slaughtered. 


8. Power of search and seizure.- (1) Where a Police Officer not below the 
rank of Sub-Inspector or a Competent Authority has reason to believe that an 
offence under this Act has been committed has power to inspect and seize such 
caftlé and premises and materials used of intended to bé Used for the commission 
of such offence. 

(2) Every person in occupation of any such premises shail allow the 
competent authority or an Officer not below the rank of Sub-Inspector such access 
to the premises as may be necessary for the aforesaid purpose and shall answer to 
the best of his knowledge and belief any questions put‘to him by the police Officer 
not below the rank of Sub-Inspector or the competent authority. 


(3) After the seizure under sub-section (1), he shall report such seizure, 
without unreasonable delay before the Sub-Divisional Magistrate for confiscation. 


(4) On receipt of the report, records relating to premises and materials used 
or intended to be used in the commission of the offence, the Sub-Divisional 
Magistrate may on his being satisfied that an offence has been committed or 
intended to be committed under this Act, may release the materials including 
vehicle except cattle on production of a Bank guarantee equal to the value as 
estimated by him pending disposal of the criminal proceedings instituted in respect 
of the alleged offence and on the execution of Bank guarantee by the owner thereof 
of a bond for the production of the property so released as and when so required 
before the magistrate having jurisdiction to try the offence on account of which the 
seizure had been made and order for handing over the cattle to an institution 
established under section 19. 


(5) On receipt of report of such ‘seizure records relating to premises and 
materials used or intended to be used in the commission of the offence, the Sub- 
Divisional Magistrate may on his being satisfied that an offence has been 
committed or intended to be committed under this Act, whether a prosecution is 


instituted for such offence or not pass such orders confiscating the same: 


Provided that, no such order shall be made without giving an opportunity 
of being heard to the person who committed the offence. 

(6) While making an order for confiscation under sub-section {5}, the Sub- 
Divisional Magistrate may also order that such of the properties to which the order 


೧೦ 


of confiscation relates which in his opinion cannot be preserved or are not fit for 
human consumption be destroyed. 


(7) I the Sub-Divisional Magistrate in his opinion feels that it is expedient 
in the public interest so to do, may sell the confiscated premises in public auction. 


(8) When any confiscated property is sold as aforesaid, the proceeds thereof, 
after deduction of the expenses of any such auction or other incidental expenses, 
relating thereto, shall, where the order of confiscation is made under sub-section 
(5) is set aside or annulled by the Appellate court be paid to the owner thereof or 
to the person from whom it was seized as may be specified in such order 


(9) The confiscated cattle shall be handed over to an institution established 
under section 19 and shall not in any circumstances be handed over to the accused 
or sold in public auction. 

9. Constitution of Special Court.- The Government may, for the purpose 


of speedy disposal of disputes under this Act by notification, designate any Court 
as the Special Court for one or more districts. 


10. Appeals.- {1} Any person aggrieved by any order passed under section 
8 may, within thirty days from the date of receipt of such order appeal to the 
Sessions Judge having jurisdiction over the area in which the property 10 which 
such order relates has been seized. 


(2) The Sessions judge may after giving the persons affected a reasonable 
opportunity of being heard, pass such order as it deems fit. 


11. Bar of jurisdiction in certain cases.- Whenever any caitle and 
premises and materials used or intended to be used for the commission of such 
offence and detained under the provisions of this Act, the Sub-Divisional 
Magistrate or the Sessions Judge hearing an appeal under section 10 shall havc 


and any other officer or court, tribunal or authority shali not have jurisdiction 10 


make orders with regard to the custody, possession, delivery, disposal or 


distribution of such property. 


al 
on conviction, be punished with imprisonment which shall not be less than three 
years but which may extend to seven years or with a fine which shall not be less 
than fifty thousand rupees per cattle but which may extend to fi 
with both. in the case of second and subsequent + 
shall not be less than one lakh rupees but which may extend to ten lakh rupees 
along with imprisonment which may extend to seven years. 


12. Penalties.- {1) Whoever contravenes the provisions of section 4, 


lakh rupees or 
fence with a Further fine which 


ions other than section 4, shall 


prisonment which shall not be less than three 


(2) Whoever contravenes any of the prow 
on conviction, be punished with im 
years but which may extend to five years or with fine which shall not be less than 
fifty thousand rupees but which may extend to five lakh rupees or with both 


೧೧ 


{3} Whoever contravenes any of the provisions of the rules made under this 
Act shall on conviction, be punished with imprisonment which shall not be less 
than three years but which may extend to five years and with fine which may 
extend to fifty thousand. 


13. Offences under the Act to be cognizable.- (1) All offences under this 


Act, shall be cognizable. 


14. Forfeiture of materials used for offence.- If accused is convicted, on 
conviction Court shall forfeit the confiscated cattle, vehicle, premises and 
materials to the State Government. 


15. ‘Abetment.- Whoever abets any offence punishable under this Act or 
attempts to commit any such offence, shall be punished with the punishment 
provided in this Act for such an offence 


16. Persons exercising powers under the Act deemed to be public 
servants.- All persons exercising powers under this Act shall be deemed to be 
public servants within the meaning of section 21 of the Indian Penal Code, 1860. 


17. Protection of persons acting in good faith.- No suit, prosecution or 
other legal proceedings shall be instituted against the competent authority or any 
person exercising powers under this Act for anything which is in good faith done 
or-intended-to-be done-under-this-Act ar-the- rules made thereunder. 


18. Exemption 
Act shall not apply to,- 


- (1) Subject to such conditions as may be prescribed, this 


(a) any cattle operated upon for vaccine lymph, serum or for any 
experimental or research purpose at an institution established, 
conducted or recognised by the State Government, or 

{h) any cattle,- 

(i slaughter of which is certified by a Veterinary Officer authorised 
by the State Government, to be nccessary in the interest of the 
public health; 

(ii) which is suffering from any disease which is certified by a 
Veterinary Officer authorised by the State Government as being 
contagious and dangerous to other cattle; 

(c) any cattle, slaughter of which is certified to be necessary on the ground 

that it is suffering from an incurable disease as terminally i,- 


{1 in the case of a cattle belonging to the Central Government in the 
Ministry of Defence, by a Veterinary Officer of the Indian Army; 


೧೨ pa 


(ii) inthe case of any other cattle, by any officer not below the rank of » 
Veterinary Officer of the State Government. 


(d) Buffalo above the age of thirteen years with certification of the competent” 
authority. 


(2) Any cattle slaughtered under sub-section (1), shall be disposed of under 
the supervision of the veterinary officer not below the rank of Veterinary Officer, 
the Department of Animal Husbandry and Fisheries in such manner as may be 
prescribed. 


19. Establishment of institutions for taking care of cattle.- (1) The State 
Government may establish, or direct any local authority or permit society registered 
under the Karnataka Societies Registration Act, 1960 (Karnataka Act 17 of 1960), 
or any Central Act or any association or organization to establish an institution 
including Gau Shalas at such places as may be deemed necessary for taking care 
of the cattle to be sent thereto. 


(2) The State Government may provide by rules for the proper management 
of such institutions for the care of cattle therein and provide support for the class 
or variety of cows or other cattle that may be admitted herein. 


(3) The State Government or subject to the previous sanction of the State 
Government, the local authority, society or body of persons or association 
establishing an institution under sub-section (1), may levy such fees as may be 
prescribed for the maintenance of such institution. 


20. Power to make rules.- (1) The State Governumenl may, by notification. 
after previous publication, make rules for carrying out the purposes of this Aci. 


(2) In particular and without prejudice to the generality of the foregoing 
power, such rules may provide for,- 
(a) the powers and duties of competent authority, in addition to those 
provided in this Act; 
(b) the form of permits for transportation of cattle under sub-section (2} 
of section 6; 


{¢}) the conditions subject to which this Act shall not apply to any cattle 
under section 18; and 


(4d) any other matter which is to be or may be prescribed. 


{3} Every rule made under this section shall be laid as soon as may be after 
it is made before each House of the State Legislature while itis in session for a total 
period of thirty days which may be comprised in one session or in two or more 
successive sessions, and if before the expiry of the session in which it is so laid or 
the session immediately following. both Houses agree in making any modification 
in the rule or both Houses agree that the rule should not be made, the nile shall 


Re 


nse to post without prepayment WPP No. 297 


47147 POSTAL 


thereafter have effect only in such modified form or be of no cffect, as the case may 
be; so however, that any such modification or annulment shall be without prejudice 
to the validity of anything previously done under that rule. 


21. Power to remove difficulty.- HF any difficulty arises in giving effect to 


“the-provisions-of-this-Act,-the-State-Government-may-by order-published-in-the 


official Gazette make provisions not inconsistent with the provisions of this Act as 
it appear to be necessary or expedient for removing the difficulty: 


Provided that, no such order shall be made after the expiry of a period of 
two years from the date of commencement of this Act. 


22. Repeal and savings.- The Karnataka Prevention of Cow Slaughter and 
Cattle Preservation Act, 1964 {Karnataka Act 35 of 1964) is hereby repealed: 


Provided-that, the provisions of section 6 of the Karnataka General Clauses 
Act, 1899 (Karnataka Act Ill of 1899) shall be applicable in respect of the repeal of 
the said enactment and sections 8 and 24 of the said Act shall be applicable as if 
the said enactment had been repealed and re-enacted by this Act. 


The above translation of ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು 
ಸಂರಕ್ಷಣಾ ಅಧಿನಿಯಮ, 2020 (2021 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 01) be published in 
the Official Gazette under clause (3) of Article 348 of the Constitution of India, 


VAJUBHAI VALA 
GOVERNOR OF KARNATAKA 


the Governor of Karnataka 


(K. DWARAKANATH BABU) 
Secretary to Government 
Department of Parliamentary Affairs 
and Legislation. 


ಮುದ್ರಕರು ಹಾಗೊ ಪ್ರಶಾಠಕರು.- ಸಂಕಲನಾಹಿಕಾರಿಗಳು. ರವಾಃ 


ಮಾನ್ಯ" ವಿಧಾನ ಪರಿಷತ್ತಿನ ಸದಸ್ಯರಾದ 


₹ ವೈ.ಎ. 


ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 


ಮಂಡಿಸಿರುವ ಚುಕ್ಕಿ ಗುರುತಿಲ್ಲದ 


ಪ್ರಶ್ನೆ ಸಂಖ್ಛ1177 


ತಸ). ಹನ್ನೆಯ ಹೆಸರು ಪ್ರಕರಣಗಳ ಸಂಖ್ಯೆ | 

7 [ಡಕ ಕನ್ನಡ 40 

| 2 ಚಿಕ್ಕಮಗಳೂರು 32 

13 ಬೆಂಗಳೊರು ನಗರ ‘12 
4 ಹಾಸನ 43 
5 ವಿಜಯಪುರ 0 
6 ಚಿಕ್ಕಬಳ್ಳಾಪುರ 5 
7 ಚಿಂಗಳೊರು`'ಗಾಮಾಂತರ F3 
8 0 
9 ನ 0 
10 "65 
Il | 12 

2 0 
13- se Bi 

| 14 1 
5 i 73 
16 ಜಾಮರಾಜನೆಗರ Wi § 
17 ಉಡುಪಿ 17 

K 18 ಕೊಡಗು se ರ್‌ Wa 

15 ಬೆಳಗಾವಿ 6 

| 20 ಉತ್ತರಕೆನ್ನಡೆ (ಕಾರವಾರ) 7ರ 34 ಪ್ರಕರಣಗಳ ದಾಖಠಾಗಿವೆ 

2021-41 ಪ್ರಕರಣಗಳು ದಾಖಲಾಗಿಪೆ 

21 ಹಾವೇರಿ 6 
22 ಧಾರವಾಡ | 0 
23 ರಾಯಚೂರು | 0 
24 ಗದೆಗ } 

3 ಬಾಗಲಕೋಟೆ ಹ್‌ 
26 ಕಲಬುರ್ಗಿ 16 

| 27 ಬಳ್ಳಾರಿ SRE § 3 
6 ಹೊಪಳ ¥ 
77 |ಹಹಾದಗಿರ [ 

30 ಬೀದರ 0 

| ಒಟ್ಟು 413 


